tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 524 (685) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ರಾಜ್ಯದ ಬೊಕ್ಕಸಕ್ಕೆ ವಿವಿಧ ಮೂಲಗಳಿಂದ ಬರುವ ಹಣದ ಬಗ್ಗೆ 


(ಅ) 2021-21 ಆರ್ಥಿಕ ವರ್ಷದ ರಾಜ್ಯದ ಆಯವ್ಯಯದ ಮೊತ್ತವೆಷ್ಟು; ರಾಜಸ್ವಕ್ಕ ಒಟ್ಟಾರೆ 
ಎಲ್ಲಾ ಮೂಲಗಳಿಂದ ಕ್ರೂಢೀಕರಣಗೊಂಡ ಹಣವೆಷ್ಟು; ಕೊರತೆ ಎಷ್ಟು; (ವಿವರವಾದ 
ಮಾಯಿತಿ ಒದಗಿಸುವುದು) 


(ಆ) 2020-21ರ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾವ 
ಯಾವ ಮೂಲಗಳಿಂದ ಬರಬೇಕಾದ ಹಣ ಎಷ್ಟು; ಎಷ್ಟು ಬಂದಿದೆ; ಬಾಕಿ ಇರುವ 
ಹಣವೆಷ್ಟು; (ವಿವರವಾಗಿ ಮೂಲ ಹಾಗೂ ಲೆಕ್ಕ ಶೀರ್ಷಿಕೆ ವಿವರಗಳೊಂದಿಗೆ ಮಾಹಿತಿ 
ಕೂಡುವುದು) 


(ಇ) ಸರ್ಕಾರದ ಭದ್ರತಾ ಪತ್ರಗಳು ಅಂದರೇನು; 2020-21ನೇ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ 
ಸರ್ಕಾರವು ಭಾರತೀಯ ರಿಸರ್ವ ಬ್ಯಾಂಕ್‌ ಮೂಲಕ ಎಷ್ಟು ಸಾವಿರ ಕೋಟಿ ಭದ್ರತಾ 
ಪತ್ರಗಳನ್ನು ಹರಾಜು ಮಾಡಲಾಗಿದೆ; ಇದರಿಂದ ಬಂದ ಹಣವೆಷ್ಟು; (ವಿವರವಾಗಿ 
ದಿನಾಂಕವಾರು ಮಾಹಿತಿ ಕೊಡುವುದು) 


(ಈ) ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡದಿರಲು ಕಾರಣಗಳೇನು; 
ಇದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಇದರ ಸಂಬಂಧ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


